ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1885 (2130) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಗ್ರೂಪ್‌ 'ಸಿ' ಹುದ್ದೆಯ ಮುಂಬಡಿಗೆ ನಿಗಧಿಪಡಿಸುವ ವಿದ್ಯಾರ್ಹತೆ ಕುರಿತು 


(ಅ) ಕರ್ನಾಟಿಕ ಸರ್ಕಾರ ಸಚಿವಾಲಯದಲ್ಲಿ ಗ್ರೂಪ್‌ `ಡಿ' ಹುದ್ದೆಯಿಂದ ಗ್ರೂಪ್‌ `ಸಿ' ಹುದ್ದೆಯ 
ಮುಂಬಡಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆವೇನು; 


(ಆ) ಯಾವ ಯಾವ ವಿದ್ಯಾರ್ಹತೆಗಳು ಪಿಯುಸಿ ತತೃ್ತಮಾನ ವಿದ್ಯಾರ್ಹತೆಗೆ 
ಸಮಾನಂತರವಾಗಿಬೆ; (ವಿವರ ನೀಡುವುದು) 


(%) Karnataka State Open University Mw “Degree Bridge Course (Equivalent to 12th) 
Arts’ ಎ೦ಬ ಕೋರ್ಸ್‌ನ ವಿದ್ಯಾರ್ಹತೆಯು ಗ್ರೂಪ್‌'ಡಿ' ಹುದ್ದೆಯಿಂದ ಗ್ರೂಪ್‌ `ಸಿ' ಹುದ್ದೆಯ 
ಮುಂಬಡಿಯ ವಿದ್ಯಾರ್ಹತೆಗೆ ಪರಿಗಣಿಸಲಾಗುವುದೇ? (ವಿವರ ಒದಗಿಸುವುದು) 


